೧ 


॥ ಜಗದೋದ್ದಾರನ ॥ 


ಜಗದೋದ್ದಾರನ ಆಡಿಸಿದಳೆಶೋದೆ ॥ ಪ ॥ 
ಜಗದೋದ್ದಾರನ ಮಗನೆಂದು ತಿಳಿಯುತ । 
ಸುಗುಣಾಂತರಂಗನ ಆಡಿಸಿದಳೆಶೋದೆ ॥ ಅ ॥ 


ನಿಗಮಕೆ ಸಿಲುಕದ ಅಗಣಿತ ಮಹಿಮನ 
ಮಗುಗಳ ಮಾಣಿಕ್ಯನ ಆಡಿಸಿದಳೆಶೋದೆ ॥ ೧ ॥ 


ಅಣೋರಣಿಯನ ಮಹತೋಮಹಿಮನ 
ಅಪ್ರಮೇಯನ ಆಡಿಸಿದಳೆಶೋದೆ ॥ ೨ ॥ 


ಪರಮಪುರುಷನ ಪರವಾಸುದೇವನ । 
ಪುರಂದರವಿಠಲನ ಆಡಿಸಿದಳೆಶೋದೆ ॥ ೩ ॥ 


ಬರಹ - ಉಚಿತ ಭಾರತೀಯ ಭಾಷಾ ತಂತ್ರಾಂಶ ಭಾನುವಾರ, ಜನವರಿ ೨೨, ೨೦೧೨ 


